‘ 


ಕರ್ನಾಟಕ ಸರ್ಕಾರ 


ವಿಧಾನ ಪರಿಷತ್ತು 
- ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ es 
ಸದಸ್ಯರ ಹೆಸರು ಶ್ರೀ ಪಿ.ಆರ್‌.ರಮೇಶ್‌ 
ಉತ್ತರಿಸಬೇಕಾದ ದಿನಾಂಕ 22-09-2020 
ಕ್ರಸಂ. | ಪ್ರಶ್ನೆಗಳು ಉತ್ತರ 

ಅ | ರಾಜ್ಯದಲ್ಲಿ ಸಾರ್ವಜನಿಕ ಉದ್ದಿಮೆಗಳ | ಕರ್ನಾಟಕ ರಾಜ್ಯದಲ್ಲಿ ಸಾರ್ವಜನಿಕ ಉದ್ದಿಮೆಗಳ ವ್ಯಾಪ್ತಿಯಲ್ಲಿ ಒಟ್ಟು 60 
ಇಲಾಖೆಯಡಿಯಲ್ಲಿ ಎಷ್ಟು | ಸಾರ್ವಜನಿಕ ಉದ್ಯಮಗಳಿವೆ. ಈ_ ಉದ್ದಿಮೆಗಳು ವಿವಿಧ ಆಡಳಿತ ಇಲಾಖೆಗಳ 
ಉದ್ದಿಮೆಗಳಿವೆ; ಎಷ್ಟು ಉದ್ಯೋಗಿಗಳು | ಕಾರ್ಯವ್ಯಾಪ್ತಿಯಲ್ಲಿ  ಕಾರ್ಯನಿರ್ವಹಿಸುತ್ತಿವೆ. ಈ : 60 ಸಾರ್ವಜನಿಕೆ 
ಕಾರ್ಯನಿರ್ವಹಿಸುತ್ತಿದ್ದಾರೆ; ಉದ್ದಿಮೆಗಳಲ್ಲಿ ಒಟ್ಟು ಸುಮಾರು 194.439 ಉದ್ಯೋಗಿಗಳು 
(ಮಾಹಿತಿಯನ್ನು ನೀಡುವುದು) ಕಾರ್ಯನಿರ್ವಹಿಸುತ್ತಿದ್ದಾರೆ. 

ಆ' [ಸದರಿ ಸಾರ್ವಜನಿಕ . ಉದ್ದಿಮೆಗಳಲ್ಲಿ | ಮೈಸೂರು ಕಾಗದ ಕಾರ್ಯಾನೆ ಹಾಗೂ ಮೈಸೂರು ಸಕ್ಕರೆ ಕಂಪನಿಗಳನ್ನು 
ಯಾವುದಾದರೂ ಉದ್ದಿಮೆಯನ್ನು | ಪುನಶ್ಲೇತನಗೊಳಿಸಲು ಸಾಧ್ಯವಿಲ್ಲವೆಂದು ಪರಿಗಣಿಸಿ, ಖಾಸಗಿಯವರಿಗೆ ಗುತ್ತಿಗೆ 
ಖಾಸಗೀಕರಣ ಮಾಡುವ ಉದ್ದೇಶ | ನೀಡಲು ಸಂಬಂಧಪಟ್ಟ ಆಡಳಿತ ಇಲಾಖೆಗಳು ಕ್ರಮ ತೆಗೆದುಕೊಳ್ಳುತ್ತಿವೆ. 
ಸರ್ಕಾರಕ್ಕೆ ಇದೆಯೇ; (ಮಾಹಿತಿ 
ನೀಡುವುದು) 

ಇ | ಖಾಸಗೀಕರಣ ಮಾಡುವ ಉದ್ದಿಮೆಗಳ | ಪ್ರಸ್ತತ ಸದರಿ ಕಂಪನಿಗಳಲ್ಲಿ ಕಾರ್ಯನಿರತ ಉದ್ಯೋಗಿಗಳ ವಿಷಯದ ಬಗ್ಗೆ 
ಕಾರ್ಯನಿರತ ಉದ್ಯೋಗಿಗಳ | ಉದ್ಯೋಗಿಗಳ ಹಿತಾಸಕ್ತಿಯನ್ನು ಗಮನದಲ್ಲಿರಿಸಿ, ಸೂಕ್ತ ನಿರ್ಧಾರವನ್ನು 
ಭವಿಷ್ಯದ ಕುರಿತು ಸರ್ಕಾರದ [ಸಂಬಂಧಪಟ್ಟ ಆಡಳಿತ ಇಲಾಖೆಗಳು ಕೈಗೊಳ್ಳುತ್ತವೆ: 

LL ನಿಲುವೇನು? (ಮಾಹಿತಿ ನೀಡುವುದು) 


(ಅಗರ್‌ 
ಬೃಹತ್‌ ಮತ್ತು ಮಧ್ಯಮ ಕೈಗಾರಿಕೆ ಹಾಗೂ 
ಸಾರ್ವಜನಿಕ ಉದ್ದಿಮೆಗಳ ಸಚಿವರು 


೬” 


